ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


5.1.A & E.॥.A ಪರಿಣಾಮಗಳ ಬಗ್ಗೆ 


ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು):- 
1196 (1355) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಹೊಸ ಭೂಸ್ವಾಧೀನ ಕಾಯ್ದೆ ಅನ್ವಯ ಸಾಮಾಜಿಕ ಪರಿಣಾಮ ಮೌಲ್ಯಮಾಪನ ($.1.A) 
ವನ್ನು ಯಾವ ಯಾವ ಭೂಸಾಧೀನ ಜಮೀನುಗಳಿಗೆ ಅನ್ವಯಿಸಲಾಗಿದೆ; ಇದರಿಂದ ಯಾವ ಯಾವ 
ಭೂಸ್ವಾಧೀನ ಜಮೀನುಗಳು ಹೊರತಾಗಿರುತವೆ; (ವಿವರವಾದ ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿ (5.1.A)ಯನ್ನು ಕಾರ್ಯಗತಗೊಳಿಸಲು ನೋಂದಾವಣಿ ಆದ ಎನ್‌.ಜಿ.ಓ ಗಳ ಸಂಖ್ಯೆ 
ಎಷ್ಟು; ವಿಳಾಸದೊಂದಿಗೆ ಮಾಹಿತಿ ನೀಡುವುದು; 


(ಇ) ಪರಿಸರ ಪರಿಣಾಮ ಮೌಲ್ಯಮಾಪನ (.1.A) ಅಧ್ಯಯನ ಎಂದರೇನು; ಯಾವ ಯಾವ ಭೂ ಸ್ಥಾಧೀನ 
ಜಮೀನುಗಳಿಗೆ ಅನ್ವಯಿಸಲಾಗಿದೆ; ಇದರಿಂದ ಯಾವ ಯಾವ ಭೂಸ್ವಾಧೀನ ಜಮೀನುಗಳು 
ಹೊರತಾಗಿರುತವೆ; (ವಿವರವಾದ ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ (£.1.೩) ಕಾರ್ಯಗತಗೊಳಿಸಲು ನೋಂದಾವಣೆ ಆದ ಎನ್‌.ಜಿ.ಓ ಗಳ ಸಂಖ್ಯೆ ಎಷ್ಟು; 
(ವಿಳಾಸದೊಂದಿಗೆ ಮಾಹಿತಿ ನೀಡುವುದು) 


(ಉ) ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಈ 2 ಮೌಲ್ಯಮಾಪವನಗಳಿಗೆ ಬಿಡುಗಡೆಯಾದ 
ಅನುದಾನವೆಷ್ಟು; ಇವುಗಳನ್ನು ಯಾವ ಎನ್‌.ಜಿ.ಓ ಗಳಿಗೆ ಬಿಡುಗಡೆ ಮಾಡಲಾಗಿದೆ? 


